ಲೆವ್‌ ವೈಗೋಟ್ಟಿ , (1896-1934) 


ಇಂದಿರಾ ಜೈಪ್ರಕಾಶ್‌ 


ವೈಗೋಟ್ಟಿ ಯನ್ನು "ಮನೋವಿಜ್ಞಾನದ ಮೊರಾರ್ಟ್‌ (Mozart of Psychology’ ಎಂದು ಕರೆಯಲಾಗಿದೆ. 
ಮೊರಾರ್ಟ್‌ ಆಸ್ಟ್ರಿಯಾದ ಅತ್ಯಂತ ಪ್ರತಿಭಾವಂತ ಸಂಗೀತ ಕೃತಿಕಾರನಾಗಿದ್ದು ಕೇವಲ 35 ವರ್ಷಗಳಲ್ಲಿ 
ಯೂರೋಪಿನ ಸಂಗೀತಕ್ಷೇತ್ರವನ್ನು ಸಮ್ಮೋಹನಗೊಳಿಸಿದ್ದನು. ಅದೇ ರೀತಿ 388 ವರ್ಷ ಮಾತ್ರ ಬದುಕಿದ್ದ ವೈಗೋಟ್ಕಿ 
ವಯಸ್ಸಿಗೆ ಮೀರಿದ ಸಾಧನೆ ಮಾಡಿದ್ದವನು ಎಂದು ಗುರುತಿಸಲ್ಪಡುತ್ತಾನೆ. 


ವೈಗೋಟ್ಸಿ ಹಿಂದೆ ರಶಿಯಾದ ಪ್ರಾಂತ್ಯವಾಗಿದ್ದ ಬೆಲಾರಸ್‌ನಲ್ಲಿ ಕಲಾ ಪ್ರೇಮಿಗಳಾಗಿದ್ದ ಯಹೂದಿ ಕುಟುಂಬದಲ್ಲಿ 
ಹುಟ್ಟಿದ್ದನು. ರಶಿಯಾದಲ್ಲಿ ಆಗ "ಜ್ಯೂಯಿಶ್‌ ಲಾಟರಿ (ಗಂih Lಂಟೀry’ ಎಂಬ ಪದ್ಧತಿಯ ಪ್ರಕಾರ ನೂರರಲ್ಲಿ 
ಮೂವರು ಯಹೂದಿಗಳಿಗೆ (tre ಂಟt ಂ hundred) ಮಾತ್ರ ವಿಶ್ವವಿದ್ಯಾಲಯ ಸೇರಲು ಸಾಧ್ಯವಿತ್ತು. ಈ ಅವಕಾಶ 
ಪಡೆದು ಅವನು ಕಾನೂನು ಅಭ್ಯಾಸ ಮಾಡಿದ. ಗೊಮೆಲ್‌ ಎನ್ನುವ ಕಾಲೇಜಿನಲ್ಲಿ ತತ್ವಶಾಸ್ತ್ರ, ಮನಶ್ಯಾಸ್ತ್ರ ಕಲಿಸುವ 
ಶಿಕ್ಷಕನಾಗಿ ಸೇರಿದ್ದ. 1924ರಲ್ಲಿ ನರಮನೋವಿಜ್ಞಾನದ ವಿಚಾರ ಸಂಕಿರಣದಲ್ಲಿ ಅವನ ಉಪನ್ಯಾಸ ಎಷ್ಟು 
ಪ್ರಭಾವಕಾರಿಯಾಗಿತ್ತು ಎಂದರೆ ಅವನನ್ನು ಮಾಸ್ಕೋ ಪ್ರಾಯೋಗಿಕ ಮನೋವಿಜ್ಞಾನ ಸಂಸ್ಥೆ ಆಹ್ವಾನಿಸಿತು. ಇಲ್ಲಿ 
ಈತ ಒಂಬತ್ತು ವರ್ಷಗಳ ಕಾಲ ಮಕ್ಕಳ ವಿಕಾಸ ಮತ್ತು ಸಂಜ್ಞಾನದ ಅಧ್ಯಯನದಲ್ಲಿ ಸಂಶೋಧನೆ ನಡೆಸಿ ಈ 
ವಿಷಯದಲ್ಲಿ ತನ್ನ ಸಿದ್ದಾಂತ ಮಂಡಿಸಿದ್ದ. 


ವೈಗೋಟ್ಟ್ಮಿಯ ಶಿಶು ವಿಕಾಸದ ಕಲ್ಪನೆ ಅವನ ಸಮಕಾಲೀನನಾಗಿದ್ದ ಪಿಯಾರುಯ ಸಿದ್ದಾಂತಕ್ಕೆ ಭಿನ್ನವಾಗಿತ್ತು. 
ಪಿಯಾರಿಯ ಪ್ರಕಾರ ಸಂಜ್ಞಾನದ ಆರಂಭಿಕ ಹಂತಗಳು ಸಾರ್ವತ್ರಿಕವಾಗಿರುತ್ತವೆ. ಎಂದರೆ ಎಲ್ಲಾ ಮಕ್ಕಳಲ್ಲೂ 
ಒಂದೇ ರೀತಿಯ ಸಂಜ್ಞಾನದ ಹಂತಗಳನ್ನು ಅವರ ವಯಸ್ಸಿಗೆ ತಕ್ಕಂತೆ ನೋಡಬಹುದು. ಆದರೆ ವೈಗೋಟ್ಟಿ 
ಸಂಜ್ಞಾನದ ವಿಕಾಸದಲ್ಲಿ ಸಮಾಜದ ಪ್ರಭಾವ ಗುರುತಿಸಿದ್ದ. ವೈಗೋಟ್ಸಿ ಶಿಶುವಿನ ಪರಿಸರ ಮತ್ತು ಸಾಮಾಜಿಕ 
ನಿಯಮಗಳು ವಿಕಾಸದ ಮೇಲೆ ಪ್ರಭಾವ ಬೀರುತ್ತವೆ, ಆದುದರಿಂದ ಪ್ರತಿ ಸಂಸ್ಕತಿಯಲ್ಲೂ ಮಕ್ಕಳ ಬೆಳವಣಿಗೆ 


ವಿಭಿನ್ನವಾಗಿರುತ್ತದೆ ಎಂದು ಸಾಮಾಜಿಕ-ಸಾಂಸ್ಕೃತಿಕ ವಾದ ಮುಂದಿಟ್ಟ. ಇವನ ಎರಡು ಸಂಕಲ್ಲನೆಗಳು- 
"ಶಿಶುವಿಗಿಂತ ಹೆಚ್ಚು ಜ್ಞಾನವುಳ್ಳವರು' ಮತ್ತು "ಸಮೀಪಸ್ಥ ವಿಕಾಸದ ವಲಯ (Zone of Proximal Development) 
ಎಂಬುವು ಬಹಳ ಪ್ರಭಾವ ಬೀರಿದವು. ಪಾಲಕರು, ಹಿರಿಯರು, ಶಿಕ್ಷಕರು ಮುಂತಾದವರು ಮಗುವಿಗಿಂತ ಹೆಚ್ಚು 
ಅನುಭವಸ್ಥರಾಗಿರುತ್ತಾರೆ. ಇವರು ಶಿಶುವಿನ ಬುದ್ಧಿಶಕ್ತಿಯ ಬೆಳವಣಿಗೆಗೆ ನೆರವಾಗುತ್ತಾರೆ. ಮಗು ತಾನಾಗಿಯೇ 
ಮಾಡಬಹುದಾದದ್ದು ಮತ್ತು ಹಿರಿಯರ ನೆರವಿನಿಂದ ಸಾಧಿಸಬಹುದಾದ್ದರ ನಡುವೆ ಅಂತರವಿರುತ್ತದೆ. ಇದು 
ಸಮೀಪಸ್ಥ ವಿಕಾಸದ ವಲಯವಾಗಿದ್ದು ಮಗು ಇತರರ ನೆರವಿನಿಂದ ತನಗೆ ಸಾಧ್ಯವಾಗುವುದಕ್ಕಿಂತ ಹೆಚ್ಚು 
ಸಾಧಿಸಬಹುದು. ತನಗೆ ತಾನೆ ಸೂಚನೆ ಕೊಡುವುದರ ಮೂಲಕ ಮಗು ತನ್ನನ್ನು ನಿಯಂತ್ರಿಸುವುದನ್ನು ಕಲಿಯುತ್ತದೆ. 


ಮುಂದೆ ವೈಗೋಟ್ಲಿ ಹದಿಹರೆಯದ ವಿಕಾಸದ ಬಗ್ಗೆ ವಿಚಾರ ನಡೆಸಿದ್ದ. ಒಂದು ಪರಿಸರದ ಭಾಷೆ, ಸಂಸ್ಕತಿ, 
ಉಪಕರಣಗಳ ಬಳಕೆ ಇವು ಅಂತರವ್ಯಕ್ತೀಯ ಸಂಬಂಧಗಳೊಡನೆ ಬೆರೆತು ಉಚ್ಚಮಟ್ಟದ ಮಾನಸಿಕ ಕ್ರಿಯೆಗಳಿಗೆ 
ಕಾರಣವಾಗುತ್ತವೆ ಎಂದು ವಾದಿಸಿದ್ದ. ಇವನ "ಪೆಡಗಾಗಿಕಲ್‌ ಸೈಕಾಲಜಿ (Pedagogical Psychology)’ ಶಕ್ಷಣ 
ಕ್ಷೇತ್ರದಲ್ಲಿ ಅನೆಕ ಬದಲಾವಣೆಗಳಿಗೆ ಕಾರಣವಾಯಿತು. 1925ರಲ್ಲಿ ಲಂಡನ್‌ನಲ್ಲಿ ಕಿವುಡು ಮಕ್ಕಳ ಶಿಕ್ಷಣದ ಬಗ್ಗೆ ನಡೆದ 
ಸಮಾವೇಶದಿಂದ ಮರಳಿದವನಿಗೆ ಕ್ಷಯರೋಗ ಉಲ್ಲ ಣವಾಗಿ ಆಸ್ಪತ್ರೆ ಸೇರಿದ. ಆರೋಗ್ಯ ಸುಧಾರಿಸಿದ ಮೇಲೆ 
1926 ರಿಂದ 1930 ರವರೆಗೆ ತಾರ್ಕಿಕ ಸೃತಿ, ಅವಧಾನ, ನಿರ್ಧಾರಣೆ, ಭಾಷಾಜ್ಞಾನ ಮುಂತಾದವುಗಳ ವಿಕಾಸವನ್ನು 
ಅಭ್ಯಸಿಸತೊಡಗಿದ. ಅಲೆಕ್ಸಾಂಡರ್‌ ಲೂರಿಯಾ, ಬೋರಿಸ್‌ ವಾರ್ಶಾವಾ ಮುಂತಾದ ಶಿಷ್ಯರು ಅವನ 
ಸಂಶೋಧನೆಗೆ ಸಹಾಯಕರಾಗಿದ್ದರು. 


1930 ರ ಹೊತ್ತಿಗೆ ವೈಗೋಟ್ಲಿಯ ಆಸಕ್ತಿ ಗೆಸ್ಟಾಲ್ಫ್‌ ಸಿದ್ದಾಂತಗಳ ಕಡೆ ತಿರುಗಿತು. ಚೇತನದ ಒಂದು ಸಮಗ್ರ 
ಸಿದ್ದಾಂತವನ್ನು ಪ್ರಸ್ತಾಪಿಸುವ ಪ್ರಯತ್ನ ಮಾಡಿದ್ದು ಅವನ ಸಾವಿನಿಂದ ಅದು ಅರ್ಧಕ್ಕೆ ನಿಂತಿತ್ತು. ಆರು 
ಹೊತ್ತಿಗೆಗಳಿದ್ದ ಅವನ ಬರಹಗಳು ಕಲಾ ಮನೋವಿಜ್ಞಾನ, ಮಾನಸಿಕ ಕ್ರಿಯೆಗಳು, ವಿಜ್ಞಾನದ ತತ್ವಶಾಸ್ತ್ರ. 
ಮನೋವಿಜ್ಞಾನ ಸಂಶೋಧನೆಯ ವಿಧಾನಗಳು, ಭಾಷೆ, ಮಾನವ ವಿಕಾಸ, ಆಟದ ಮನೋವೈಜ್ಞಾನಿಕ ರೂಪ, 
ಕಲಿಕೆಯ ಸಮಸ್ಯೆಗಳು, ಸಂಸ್ಕೃತಿಯ ಆಂತರೀಕರಣ, ಮಾನಸಿಕ ಪ್ರರೂಪಗಳು ಮುಂತಾದ ಅನೇಕ ವಿಷಯಗಳನ್ನು 
ಒಳಗೊಂಡಿವೆ. 


ವೈಗೋಟ್ಕಿ 1924 ರಲ್ಲಿ ರೋರುಾ ಸ್ಮಖೋವಾ ಎಂಬುವವಳನ್ನು ವಿವಾಹವಾಗಿದ್ದ. ಅವನ ಅನೇಕ ಬರಹಗಳು 
ಇನ್ನೂ ಅಪೂರ್ಣವಾಗಿದ್ದಾಗಲೆ ಕ್ಷಯರೋಗಕ್ಕೆ ಬಲಿಯಾಗಿದ್ದ. ಅವನ ಅಧ್ಯಯನಗಳ ಬಗ್ಗೆ ಪಾಶ್ಚಾತ್ಯ ದೇಶಗಳಿಗೆ 
ಅನೆಕ ವರ್ಷಗಳವರೆಗೆ ತಿಳಿದಿರಲಿಲ್ಲ. ಇದಕ್ಕೆ ಕಾರಣ ಕಮ್ಯೂನಿಸ್ಟರು ಅವನ ವಿಚಾರಗಳನ್ನು ಸೆನ್ಸಾರ್‌ ಮಾಡಿ 
ಅದುಮಿಟ್ಟಿದ್ದರು, ಅಲ್ಲದೆ ಅವನು ರಶಿಯನ್‌ ಭಾಷೆಯಲ್ಲಿ ಬರೆದಿದ್ದು ಆಂಗ್ಲ ಭಾಷೆಗೆ ತರ್ಜುಮೆಯಾಗಿರಲಿಲ್ಲ. ಹೀಗಾಗಿ 
ಅನೇಕ ಯೂರೋಪ್‌ ದೇಶಗಳಿಗೆ ಅವನು ಅಪರಿಚಿತನಾಗಿ ಉಳಿದಿದ್ದ. ಅವನ ಮರಣಾನಂತರ ಸರ್ಕಾರ ಅವನನ್ನು 
ಸೋವಿಯತ್‌ ಯೂನಿಯನ್‌ನ ಪ್ರಮುಖ ಮನೋವಿಜ್ಞಾನಿ ಎಂದು ಘೋಷಿಸಿತು. ತಡವಾಗಿ ಪಾಶ್ಚಾತ್ಯ ದೇಶವನ್ನು 
ತಲುಪಿದ ಅವನ ವಿಚಾರಗಳು ಅನೇಕ ಚಿಂತಕರು ಮತ್ತು ಸಂಶೋಧಕರಿಗೆ ಸ್ಫೂರ್ತಿಯಾದವು. "ವೈಗೋಟ್ಕಿ 
ಸರ್ಕಲ್‌ (Vygotsky Circle’ ಎಂದು ಸಂಘಟಿತವಾದ ಅವನ ಶಿಷ್ಯ ಸಮೂಹ ಅವನ ಕೆಲಸವನ್ನು ರಶಿಯಾದಲ್ಲಿ 
ಮುಂದುವರಿಸಿತು. 


